KA/ BG-GPO/2515/WPP-47/2006-2008 





ಕರ್ನಾಟಕ ರಾಜ್ಯಪತ್ರ 


ವ್‌ ತ್‌ 
ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೩ ಬೆಂಗಳೂರು, ಗುರುವಾರ, ಮಾರ್ಚ್‌ ೨೦, ೨೦೦೮ (ಫಾಲ್ಗುಣ ೩೦, ಶಕ ವರ್ಷ ೧೯೨೯) ಸಂಚಿಕೆ ೧೨ 


ಭಾಗ - ೪ಎ 





ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 

ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 

ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 

ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 
ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 117 SAS 2006, Bangalore, Dated: 6" March 2008 
Notification NO 23012/05/2007-AIS-lll, dated 28-1-2008 of Government of India, Ministry of 
Personnel, Public Grievaces & Pensions, Department of Personnel & Training, New Delhi is hereby 


republished: 





TO BE REPUBLISHED IN THE GAZETTE OF INDIA PART 1 SECTION 2 
No. 23012/05/07-AIS-Ill 
Government of India 
Ministry of Personnel, Public Grievances & Pensions 
Department of Personnel & Training 
New Delhi, the 28" January, 2008 
NOTIFICATION 

Shri K. Shivaramu, IAS (KN 86), appointed to the Indian Administrative Service on the basis of 

the Civil Services Examination held in 1985 and borne on the cadre of Karnataka, has been permitted to 
change his name from "K. Shivaramu" to Shivaraam"” He will accordingly be recognised as Shri 


Shivaraam for all official purposes. 


(೩೦೫) 


೩೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೦, ೨೦೦೮ ಭಾಗ - ೪ಎ 





2. The earlier notification of even number dated the 20" November 2007 issued in this regard is 


hereby cancelled 
G.C. PANDEY 


Under Secretary to the Government of India 





By Order and in the name of the President of India 
K.G. ANANTHA 
P.R. 73 Under Secretary to Government 
Department of Personnel and Administrative Reforms 
(Services-l) 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 12 ಪಿಎ೦ಎಸ್‌ 2008, ಬೆ೦ಗಳೂರು, ದಿನಾಂಕ: 15ನೇ ಮಾರ್ಚ್‌ 2008. 
1872ರ ಇಂಡಿಯನ್‌ ಕ್ರಿಶ್ಚಿಯನ್‌ ಮ್ಯಾರೇಜ್‌ ಕಾಯಿದೆಯ ಕಲಂ 7ರ (ಕೇಂದ್ರ ಕಾಯ್ದೆ ಎಕ್ಸ್‌ ವಿ-1872)ಅನ್ವಯ 
ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಶ್ರೀ ಸ್ಪೆನಿಸ್ಲಾಸ್‌ ಆರ್‌.ಡಿ. ಕೋಸ್ತ, ವಕೀಲರು, "ಆಶ್ಲಿಂಗ್‌' ವಿವೇಕಾನಂದ 2ನೇ 
ಅಡ್ಡರಸ್ತೆ, ನಂತೂರು, ಕುಲಶೇಖರ ಅಂಚೆ, ಮಂಗಳೂರು ಇವರನ್ನು ಮೇಲಿನ ಕಾಯ್ದೆಯಡಿ ಕಾರ್ಯ ನಿರ್ವಹಿಸಲು 
ಕ್ರಿಶ್ಚಿಯನ್‌ ಜನಾಂಗದ ವಿವಾಹ ನೊಂದಣಾಧಿಕಾರಿಯನ್ನಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಆಡಳಿತ ವ್ಯಾಪ್ತಿಗೆ ಮಾತ್ರ 
ಸೀಮಿತಗೊಳಿಸಿ ಸದರಿ ಕಾಯ್ದೆಯಡಿಯಲ್ಲಿ ಸೂಚಿಸಿರುವ ಷರತ್ತುಗಳನ್ನು ಪೂರೈಸುವ ಷರತ್ತಿಗೊಳಪಟ್ಟು ತಕ್ಷಣದಿ೦ದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 
ಭಾರತ ಸರ್ಕಾರದ ರಾಷ್ಟ್ರಪತಿಯವರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 77 ಎಂ.ಎಸ್‌. ಮಹಂತೇಶಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ರಹದಾರಿ ಮತ್ತು ವಿದೇಶಿಯರು) 
ಅಧಿಸೂಚನೆ 
ಸಂಖ್ಯೆ: ಒಇ 225 ಪಿಎ೦ಎಸ್‌ 2007, ಬೆಂಗಳೂರು, ದಿನಾಂಕ: 13ನೇ ಮಾರ್ಚ್‌ 2008. 
1872ರ ಇಂಡಿಯನ್‌ ಕ್ರಿಶ್ಚಿಯನ್‌ ಮ್ಯಾರೇಜ್‌ ಕಾಯಿದೆಯ 9ನೇ ಕಲಂನಲ್ಲಿ ಪ್ರದತ್ತವಾಗಿರುವ ಅಧಿಕಾರವನ್ನು 
ಚಲಾಯಿಸಿ ಇಂಡಿಯನ್‌ ಕ್ರಿಶ್ಚಿಯನ್‌ ಮ್ಯಾರೇಜ್‌ (ಕರ್ನಾಟಕ) ನಿಯಮಗಳು 1961 ರಂತೆ ಕಾರ್ಯನಿರ್ವಹಿಸಲು ಫಾಸ್ಟರ್‌ 
ರೆವರೆಂಡ್‌ ರಿಚರ್ಡ್‌ ಎಂ. ಬೆಂಜಮಿನ್‌, ಇವ್ಯಾಂಜಿಲಿಕಲ್‌ ಚರ್ಚ್‌ ಆಫ್‌ ಇಂಡಿಯಾ, ನಂ. 947, 16ನೇ ಅಡ್ಡರಸ್ತೆ, 1ನೇ 
ಹಂತ, ಕುಮಾರಸ್ವಾಮಿ ಲೇಔಟ್‌, ಬೆಂಗಳೂರು-560 078 ಇವರಿಗೆ ಮೇಲಿನ ಕಾಯ್ದೆಯಡಿಯಲ್ಲಿ ಬೆ೦ಗಳೂರು ನಗರ ಜಿಲ್ಲೆ 
ವ್ಯಾಪ್ತಿಯಡಿಯಲ್ಲಿ ವಿವಾಹ ವಿಧಿಯನ್ನು ನೆರವೇರಿಸಲು ಸದರಿ ಕಾಯ್ದೆಯಡಿಯಲ್ಲಿ ಸೂಚಿಸಿರುವ ಷರತ್ತುಗಳನ್ನು ಪೂರೈಸುವ 
ಷರತ್ತಿಗೊಳಪಟ್ಟು ಅನುಮತಿಯನ್ನು ಈ ಮೂಲಕ ನೀಡಿದೆ. 
ಭಾರತ ಸರ್ಕಾರದ ರಾಷ್ಟ್ರಪತಿಯವರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 78 ಎಂ.ಎಸ್‌. ಮಹಂತೇಶಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ರಹದಾರಿ ಮತ್ತು ವಿದೇಶಿಯರು) 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 140 ಪಿಐಎ೦ 2006, ಬೆ೦ಗಳೂರು, ದಿನಾಂಕ: 12ನೇ ಮಾರ್ಚ್‌ 2008 
ಕರ್ನಾಟಕ ಆಯುರ್ವೇದ ಮತ್ತು ಯುನಾನಿ ವೃತ್ತಿನಿರತ ವೈದ್ಯರ ನೋಂದಣಿ ಮತ್ತು ವೈದ್ಯಕೀಯ ವೃತ್ತಿನಿರತರ 
ಸಂಕೀರ್ಣಗಳ ಅಧಿನಿಯಮ 1961 ರ 3 ನೇ ಪ್ರಕರಣದ ಉಪ ಪ್ರಕರಣ (3) (ಎ) ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ರಾಜ್ಯ ಸರ್ಕಾರವು ಈ ಕೆಳಕಂಡ ಸದಸ್ಯರುಗಳನ್ನು ಕರ್ನಾಟಕ ಆಯುರ್ವೇದ ಮತ್ತು ಯುನಾನಿ ವೈದ್ಯ ಮಂಡಳಿಗೆ 
ಮುಂದಿನ ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿದೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೦, ೨೦೦೮ ೩೦೭ 





1. ಡಾ: ಜಯಪ್ರಕಾಶ್‌ ನಾರಾಯಣ್‌ 2 ಡಾ: ಬಿ.ಜಿ. ಗೋಪಿನಾಥ್‌ 
ನಂ. 93, 3ನೇ ಕ್ರಾಸ್‌, 1ನೇ ಹಂತ, ನಂ. 492, ಬನಶಂಕರಿ 3ನೇ ಹಂತ, 
ಡಾಲರ್‌ ಸ್ಕೀಂ, 3ನೇ ಬ್ಲಾಕ್‌, 5ನೇ ಮೈನ್‌ “ಬಿ? ಕ್ರಾಸ್‌, 
ಬಿ.ಟಿ.ಎಂ. ಲೇಔಟ್‌, ಬೆಂಗಳೂರು-560 085 
ಬೆಂಗಳೂರು-560 068 
3 ಡಾ: ಕೆ.ಜಿ. ಚಂದ್ರಪ್ಪ 4 ಡಾ: ಕೆ.ಎಸ್‌. ಮಾಲಿನಿ 
ನಂ. 2035/206, ಚಾರ್ಮುಡಿ, ನಂ. 1151, ಸ್ವಯಂಭು, 
13 ನೇ ಕ್ರಾಸ್‌, ಆಂಜನೇಯ ಲೇಔಟ್‌, 11ನೇ ಮುಖ್ಯ ರಸ್ತೆ, 2ನೇ ಹಂತ, 
ದಾವಣಗೆರೆ ಆರ್‌.ಪಿ.ಸಿ. ಲೇಔಟ್‌, ವಿಜಯನಗರ, 
ಬೆ೦ಗಳೂರು-560 040. 
5 ಡಾ: ಕೃಷ್ಣರಾಜ ಭಟ್‌ 6 ಡಾ:ಬಿ.ಟಿ. ಚಿದಾನಂದಮೂರ್ತಿ 
ಶ್ರೀನಿಧಿ ಮೆಡಿಕಲ್ಸ್‌, ನಿರ್ದೇಶಕರು, ಸಿ.ಸಿ.ಆರ್‌. ಹ ವೈ.ಎನ್‌. 
ಮಾರುತಿ ಉಡುಪಿ- 576 101. ನವದೆಹಲಿ 
7 ಡಾ: ಸಾಂಭವ ಮೂರ್ತಿ ಜಿ.ಜಿ 8 ಡಾ: ಎಸ್‌.ಎ. ಪಾಟೀಲ್‌ 
ಸಮೀಕ್ಷಾ ಆಯುರ್ವೇದಾಲಯ, “ಪೂರ್ಣಚಂದ್ರ” ಎಂ.ಐ.ಜಿ -1/39, 
ಹುಲಿಕಲ್‌ ರೋಡ್‌, ಹಾಲಳ್ಳ, ಸಿರ್ಸಿ, ಸಿದ್ದಲಿಂಗ ನಗರ, ಗದಗ 
ಉತ್ತರ ಕನ್ನಡ ಜಿಲ್ಲೆ 
9 ಡಾ: ಹಕೀಮ ಮುರ್ತುಜಾಖಾದ್ರಿ 10 ನಿರ್ದೇಶಕರು - ಅಧಿಕಾರಿ ಸದಸ್ಯರು 
ಜೋಶಿಗಲ್ಲಿ, ಇಲಕಲ್‌-587 125, ಆಯುಷ್‌ ನಿರ್ದೇಶನಾಲಯ, (Official Member) 
ಬಾಗಲಕೋಟೆ ಜಿಲ್ಲೆ ಧನ್ವಂತರಿ ರಸ್ತೆ, ಬೆಂಗಳೂರು-560 009 


ಭಾರತ ಸರ್ಕಾರದ ರಾಷ್ಟ್ರಪತಿಯವರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎನ್‌. ಮಹಾಲಕ್ಷ್ಮಮ್ಮ 
ಪಿ.ಆರ್‌. 79 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ 
(ಭಾರತೀಯ ವೈದ್ಯ ಪದ್ಧತಿ) 
ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಇ 27 ಎಂಆರ್‌ಇ 2008, ಬೆಂಗಳೂರು, ದಿನಾಂಕ: 11ನೇ ಮಾರ್ಚ್‌ 2008 

ಕರ್ನಾಟಕ ಕೃಷಿ ಉತ್ಪನ್ನ ಮಾರಾಟ (ನಿಯಂತ್ರಣ) ಅಧಿನಿಯಮ, 1966 ರ ಪ್ರಕರಣ 5 ರ ಮೇರೆಗೆ 

ಹೊರಡಿಸಲಾದ ಅಧಿಸೂಚನೆ ಸಂಖ್ಯೆ:ಆರ್‌ಡಿಸಿ/247/ಎಂಎಂಡಿ/77 ದಿನಾಂಕ:21/1/1978ರ ಮೂಲಕ ಕರ್ನಾಟಕ ಸರ್ಕಾರವು 

ಚಾಮರಾಜನಗರ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಮಾರುಕಟ್ಟೆ ಕ್ಷೇತ್ರದಲ್ಲಿ ಅಧಿಸೂಚಿಸಲ್ಪಟ್ಟಿರುವ ಕೃಷಿ ಉತ್ಪನ್ನಗಳ 

ಮಾರಾಟ ನಿಯಂತ್ರಣಕ್ಕಾಗಿ ಯಳಂದೂರು ತಾಲ್ಲೂಕನ್ನು ಚಾಮರಾಜನಗರ ಮಾರುಕಟ್ಟೆ ಸಮಿತಿಯ ಮಾರುಕಟ್ಟೆ ಕ್ಷೇತ್ರಕ್ಕೆ 
ಸೇರಿಸಿದೆ. 

ಚಾಮರಾಜನಗರ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಮಾರುಕಟ್ಟೆ ಕ್ಷೇತ್ರದಲ್ಲಿ ಅಧಿಸೂಚಿಸಲ್ಪಟ್ಟಿರುವ ಕೃಷಿ 

ಉತ್ಪನ್ನಗಳ ಪರಿಣಾಮಕಾರಿ ಮಾರಾಟ ನಿಯಂತ್ರಣಕ್ಕಾಗಿ ಸದರಿ ಸಮಿತಿಯ ಮಾರುಕಟ್ಟೆ ಕ್ಷೇತ್ರವನ್ನು ವಿಭಜಿಸಲು ಕರ್ನಾಟಕ 

ಸರ್ಕಾರವು ಉದ್ದೇಶಿಸಿ, ಕರ್ನಾಟಕ ಕೃಷಿ ಉತ್ಪನ್ನ ಮಾರಾಟ (ನಿಯಂತ್ರಣ) ಅಧಿನಿಯಮ, 1966 ರ ಪ್ರಕರಣ 3 ರೊಂದಿಗೆ 

ಓದಲಾದ ಪ್ರಕರಣ 145(1) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಚಾಮರಾಜನಗರ ಕೃಷಿ 

ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಮಾರುಕಟ್ಟೆ ಕ್ಷೇತ್ರವನ್ನು (1) ಚಾಮರಾಜನಗರ ಮಾರುಕಟ್ಟೆ ಕ್ಷೇತ್ರ ಮತ್ತು (2) ಯಳಂದೂರು 

ಮಾರುಕಟ್ಟೆ ಕ್ಷೇತ್ರ ಎಂದು ವಿಭಜಿಸಲು, ಸದರಿ ಮಾರುಕಟ್ಟೆಗಳ ಕ್ಷೇತ್ರದ ಪರಿಮಿತಿಯನ್ನು ನಿಗಧಿಪಡಿಸಿ, ಬಾಧಿತರು ಹಾಗೂ 

ಸಾರ್ವಜನಿಕರಿಂದ ಆಕ್ಷೇಪಣೆ ಹಾಗೂ ಸಲಹೆಗಳನ್ನು 30 ದಿನಗಳೊಳಗೆ ಸಲ್ಲಿಸುವಂತೆ ಸೂಚಿಸಿ, ಸಂಖ್ಯೆಸಿಎಂಡಬ್ಲ್ಯೂ 180 


೩೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೦, ೨೦೦೮ ಭಾಗ - ೪ಎ 





ಎ೦ಆರ್‌ಇ 98 ದಿನಾಂಕ:17/06/999 ರ ಪೂರ್ವಭಾವಿ ಅಧಿಸೂಚನೆಯನ್ನು ಹೊರಡಿಸಿದ್ದು, ಸದರಿ ಅಧಿಸೂಚನೆಯನ್ನು 
ದಿನಾಂಕ:18/6/1999 ರ ಕರ್ನಾಟಕ ರಾಜ್ಯಪತ್ರದ ವಿಶೇಷ ಪತ್ರಿಕೆಯ ಭಾಗ-1/2 ಸಿ (1) ರಲ್ಲಿ ಪ್ರಕಟಿಸಲಾಗಿದೆ. 
ಸದರಿ ಅಧಿಸೂಚನೆಯನ್ನು ದಿನಾಂಕ:18/6/1999 ರಂದು ಸಾರ್ವಜನಿಕರಿಗೆ ದೊರಕಿಸಿಕೊಡಲಾಗಿದೆ. 
ನಿಗಧಿತ ಅವಧಿಯೊಳಗೆ ಸ್ವೀಕೃತವಾದ ಆಕ್ಷೇಪಣೆ ಹಾಗೂ ಸಲಹೆಗಳನ್ನು ಸರ್ಕಾರ ಪರಿಶೀಲಿಸಿದೆ. ಅಂತೆಯೇ, ಪ್ರಸ್ತುತ 
ಯಳಂದೂರು ಉಪ ಮಾರುಕಟ್ಟೆಯಿಂದ ಬರುತ್ತಿರುವ ಆದಾಯ ಹಾಗೂ ಹೊಸದಾಗಿ ಯಳಂದೂರು ಮಾರುಕಟ್ಟೆಯನ್ನು 
ಸ್ಥಾಪಿಸುವುದರಿಂದ ನಿರೀಕ್ಷಿಸಬಹುದಾದ ಆದಾಯ ಮತ್ತು ವೆಚ್ಚವನ್ನು ಪರಿಗಣಿಸಿದಾಗ ಯಳಂದೂರು ಮಾರುಕಟ್ಟೆಯನ್ನು 
ಸ್ಥಾಪಿಸುವುದು ಆರ್ಥಿಕವಾಗಿ ಹಾಗೂ ಆಡಳಿತಾತ್ಮಕವಾಗಿ ಸೂಕ್ತವಲ್ಲವೆಂದು ಕಂಡು ಬಂದಿದೆ. 
ಆದುದರಿಂದ, ಯಳಂದೂರು ತಾಲ್ಲೂಕಿಗೆ ಸ್ವತಂತ್ರ ಮಾರುಕಟ್ಟೆ ಸಮಿತಿ ಸ್ಥಾಪಿಸುವ ಉದ್ದೇಶವನ್ನು ಕೈಬಿಟ್ಟು, 
ದಿನಾಂಕ:17/6/1999 ರಂದು ಹೊರಡಿಸಿರುವ ಪೂರ್ವಬಾವಿ ಅಧಿಸೂಚನೆ ಸಂಖ್ಯೆ.ಸಿಎಂಡಬ್ಲ್ಯೂ 180 ಎ೦ಆರ್‌ಇ 98ನ್ನು 
ಸರ್ಕಾರ ಕರ್ನಾಟಕ ಕೃಷಿ ಉತ್ಪನ್ನ ಮಾರಾಟ (ನಿಯಂತ್ರಣ) ಅಧಿನಿಯಮ, 1966 ರ ಪ್ರಕರಣ 3 ರೊಂದಿಗೆ ಓದಲಾದ 
ಪ್ರಕರಣ 145(1) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ರದ್ದುಗೊಳಿಸಿದೆ. 
ಭಾರತ ಸರ್ಕಾರದ ರಾಷ್ಟ್ರಪತಿಯವರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 83 ಸಿ.ಕೆ. ವಾಸುದೇವ ಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಹಕಾರ ಇಲಾಖೆ 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆಸ೦ಂವ್ಯಶಾಇ 12 ರಾಶಾಪ್ರ 2008, ಬೆಂಗಳೂರು, ದಿನಾಂಕ:18ನೇ ಮಾರ್ಚ್‌ 2008 
The Karnataka Government Servant's (Seniority) Rules, 1957 ಅಧಿಕೃತ ಕನ್ನಡ ಭಾಷಾಂತರವನ್ನು 
ಕರ್ನಾಟಕ ಅಫಿಷಿಯಲ್‌ ಲಾಂಗ್ವೇಜ್‌ ಆಕ್ಸ್‌, 1963ರ ಪ್ರಕರಣ 5% ರ ಅಡಿಯಲ್ಲಿ ರಾಜ್ಯಪಾಲರ ಅಧಿಕಾರದ ಮೇರೆಗೆ 
ಸಾರ್ವಜನಿಕ ಮಾಹಿತಿಗಾಗಿ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಮರು ಪ್ರಕಟಿಸಲು ಆದೇಶಿಸಲಾಗಿದೆ. 
ಕರ್ನಾಟಕ ಸರ್ಕಾರಿ ನೌಕರರ [ಜ್ಯೇಷ್ಠತಾ] ನಿಯಮಗಳು, 1957 
[ಜನವರಿ 2006ರವರೆಗೆ ಮಾರ್ಪಾಡಾದಂತೆ] 
ಸಂ. ಜಿಎಡಿ (ಓಎಂ) 14 ಜಿಆರ್‌ಆರ್‌ 57, ದಿನಾಂಕ 7ನೇ ಫೆಬ್ರವರಿ 1958 
ಭಾರತ ಸಂವಿಧಾನದ 309ನೇ ಅನುಚ್ಛೇದದ ಪರಂತುಕದಿಂದ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಮತ್ತು ಈ 
ವಿಷಯಕ್ಕೆ ಸಂಬಂಧಿಸಿದಂತೆ ಅಸ್ತಿತ್ವದಲ್ಲಿರುವ ಎಲ್ಲಾ ನಿಯಮಗಳನ್ನು ರದ್ದುಪಡಿಸಿ, ಕರ್ನಾಟಕ ರಾಜ್ಯಪಾಲರು, ಈ ಮೂಲಕ 
ಮುಂದಿನ ನಿಯಮಗಳನ್ನು ರಚಿಸಿದ್ದಾರೆ, ಎಂದರೆ:- 
1. ಈ ನಿಯಮಗಳನ್ನು ಕರ್ನಾಟಕ ಸರ್ಕಾರಿ ನೌಕರರ (ಜ್ಯೇಷ್ಠತಾ) ನಿಯಮಗಳು, 1957 ಎಂದು ಕರೆಯತಕ್ಕದ್ದು. 
ಪಾ ಈ ನಿಯಮಗಳಲ್ಲಿರುವುದು ಯಾವುದೂ, ಸ್ಥಳೀಯ ಅಭ್ಯರ್ಥಿಯೆಂದು ನೇಮಕಗೊಂಡ ಯಾರೇ ವ್ಯಕ್ತಿಗೆ, ಆ 
ವ್ಯಕ್ತಿಯನ್ನು ಎಲ್ಲಿಯವರೆಗೆ ಹಾಗೆಂದು ಪರಿಗಣಿಸಲಾಗುವುದೋ ಅಲ್ಲಿಯವರೆಗೆ ಅನ್ವಯವಾಗತಕ್ಕದ್ದಲ್ಲ: 
ಪರಂತು, ಆತನ ನೇಮಕವನ್ನು ಯಾವುದೇ ದಿನಾಂಕದಿಂದ ಸಕ್ರಮಗೊಳಿಸಿದೆಯೆಂದು ಪರಿಗಣಿಸಿದ್ದಲ್ಲಿ, ಆತನು ಆ 
ಹುದ್ದೆಯನ್ನು ಧಾರಣಮಾಡಿದ ದಿನದಂದು, ನೇಮಕಾತಿ ನಿಯಮಗಳಿಗನುಸಾರವಾಗಿ, ಸಕ್ರಮವಾಗಿ ಅವನು ನೇಮಕವಾಗಿದಿದ್ದರೆ 
ಹೇಗೋ ಹಾಗೆ ಈ ನಿಯಮಗಳಿಗನುಸಾರವಾಗಿ ಆತನ ಸೇವಾ ಜ್ಯೇಷ್ಠತೆಯನ್ನು ನಿರ್ಧರಿಸತಕ್ಕದ್ದು. 
ವಿವರಣೆ:- ಈ ನಿಯಮದಲ್ಲಿ "ಸ್ಥಳೀಯ ಅಭ್ಯರ್ಥಿ" ಎಂಬುದು ಕರ್ನಾಟಕ ಸಿವಿಲ್‌ ಸೇವಾ ನಿಯಮಗಳು, 
1958ರಲ್ಲಿರುವಂತೆ ಅದೇ ಅರ್ಥವನ್ನು ಹೊಂದಿರತಕ್ಕದ್ದು] 
1. ದಿನಾಂಕ 29ನೇ ಡಿಸೆಂಬರ್‌ 1960ರ ಅಧಿಸೂಚನೆ ಸಂ. ಜಿಎಡಿ 176 ಎಸ್‌ಆರ್‌ಆರ್‌ 59ರ ಮೂಲಕ ಸೇರಿಸಲಾಗಿದೆ. 
2. ಇದರಲ್ಲಿ ಇನ್ನು ಮುಂದೆ ಒಳಗೊಂಡ ಉಪಬಂಧಗಳಿಗೊಳಪಟ್ಟು, ನಿರ್ದಿಷ್ಟ ಸೇವಾ ಕೇಡರಿನಲ್ಲಿ ಅಥವಾ 
ಹುದ್ದೆಯ ವರ್ಗದಲ್ಲಿ ಆ ವ್ಯಕ್ತಿಯ ಜ್ಯೇಷ್ಠತೆಯನ್ನು ಈ ಮುಂದಿನಂತೆ ನಿರ್ಧರಿಸತಕ್ಕದ್ದು:- 


ಭಾಗ - ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೦, ೨೦೦೮ ೩೦೯ 





(ಎ) 


(ಬಿ) 


ಸ್ಪಷ್ಟ ಖಾಲಿ ಹುದ್ದೆಗಳಲ್ಲಿ ಖಾಯಂ ಆಗಿ ನೇಮಕಗೊಂಡ ಅಧಿಕಾರಿಗಳು, ಅದೇ ಸೇವಾ ಕೇಡರಿನಲ್ಲಿ 
ಅಥವಾ ಹುದ್ದೆಯ ವರ್ಗದಲ್ಲಿ ಸ್ಥಾನಾಪನ್ನನಾಗಿ ಕಾರ್ಯನಿರ್ವಹಿಸುತ್ತಿರುವ ಅಥವಾ ಇತರ ಯಾವುದೇ 
ಆಧಾರದ ಮೇಲೆ ನೇಮಕಗೊಂಡ ಎಲ್ಲಾ ವ್ಯಕ್ತಿಗಳಿಗೂ ಜ್ಯೇಷ್ಠರಾಗಿರತಕ್ಕದ್ದು; 

ಖಾಯಂ ಆದ ಅಧಿಕಾರಿಗಳ ನಡುವಿನ ಜ್ಯೇಷ್ಠತೆಯನ್ನು, ಖಾಯಂ ಆದ ದಿನಾಂಕಗಳಿಗೆ ಅನುಸಾರವಾಗಿ 
ನಿರ್ಧರಿಸತಕ್ಕದ್ದು, ಆದರೆ ಯಾರೇ ಇಬ್ಬರು ಅಧಿಕಾರಿಗಳ ಖಾಯಂ ದಿನಾಂಕ ಒಂದೇ ಆಗಿದ್ದಲ್ಲಿ, ಅವರ 
ಸಾಪೇಕ್ಷ ಜೇಷ್ಠತೆಯನ್ನು ಅದೇ ಹುದ್ದೆಯಲ್ಲಿ ಸ್ಥಾನಾಪನ್ನರಾಗಿ ಅವರು ಕಾರ್ಯನಿರ್ವಹಿಸುತ್ತಿರುವಾಗ, 
ಅವರ ನಡುವಿನ ಜೇಷ್ಟತೆಯ ಮೂಲಕ ನಿರ್ಧರಿಸತಕ್ಕದ್ದು ಮತ್ತು ಹಾಗಿರದಿದ್ದರೆ ಕೆಳ ಶ್ರೇಣಿಯಲ್ಲಿ, ಅವರ 
ನಡುವಿನ ಜ್ಯೇಷ್ಠತೆಯ ಮೂಲಕ ನಿರ್ಧರಿಸತಕ್ಕದ್ದು. 


(ಸಿ) ತಾತ್ಕಾಲಿಕ ಆಧಾರದ ಮೇಲೆ ನೇಮಕಗೊಂಡ ವ್ಯಕ್ತಿಗಳ ನಡುವಿನ ಜ್ಯೇಷ್ಠತೆಯನ್ನು ಆ ಶ್ರೇಣಿಯಲ್ಲಿ ಅವರ ಸತತ 
ಸ್ಥಾನಾಪನ್ನದ ದಿನಾಂಕಗಳ ಮೂಲಕ ನಿರ್ಧರಿಸತಕ್ಕದ್ದು ಹಾಗೂ ಸ್ಥಾನಾಪನ್ನದ ಅವಧಿಯು ಒಂದೇ ಆಗಿದ್ದಲ್ಲಿ, ಅವರ 
ನಡುವಿನ ಜ್ಯೇಷ್ಠತೆಯು ಕೆಳಗಿನ ಶ್ರೇಣಿಯಲ್ಲಿ, ಸಲುವಳಿಯಲ್ಲಿರತಕ್ಕದ್ದು. 


ವಿವರಣೆ.- 


ಪ್ರತಿನಿಯೋಜನೆ, ಖಾಲಿಹುದ್ದೆಯ ಕೊರತೆ ಅಥವಾ ಅದೇ ರೀತಿಯ ಇತರ ಕಾರಣಗಳಿಂದಾಗಿ ನಿರ್ದಿಷ್ಟ 
ಸೇವಾ ಕೇಡರ್‌ ಅಥವಾ ಹುದ್ದೆಯ ವರ್ಗದಿಂದ ಬಡ್ತಿಗಾಗಿ ಅಧಿಕಾರಿಯು ಅನ್ಯಥಾ ಅರ್ಹನಾಗಿರುವಾಗ, 
ಅವನು ಬಡಿಗೆ ಲಭ್ಯವಾಗದಿದ್ದಾಗ, ಆ ಪರಿಣಾಮವಾಗಿ ಅದೇ ಸೇವಾ ಕೇಡರಿನಲ್ಲಿ ಅಥವಾ ಹುದ್ದೆಯ 
ವರ್ಗದಲ್ಲಿ ಅವನ ಕಿರಿಯನಿಗೆ ಬಡ್ತಿ ನೀಡಿದ್ದಲ್ಲಿ, ಯಾವ ಹುದ್ದೆಗೆ ಬಡ್ತಿ ನೀಡಲಾಗಿದೆಯೋ ಆ ಸೇವಾ 
ಕೇಡರಿನಲ್ಲಿ ಅಥವಾ ಹುದ್ದೆಯ ವರ್ಗದಲ್ಲಿ ಹಿರಿಯ ಅಧಿಕಾರಿಯು ಆತನ ಜ್ಯೇಷ್ಠತೆಯನ್ನು ಉಳಿಸಿಕೊಂಡು 
ಬರುವನು. ಆದರೆ, ಈ ಉಪಬಂಧವು ಬಡಿಗೆ ಅರ್ಹರೆಂದು ಪರಿಗಣಿಸದಿರುವ ಅಧಿಕಾರಿಗಳಿಗೆ 
ಅನ್ವಯವಾಗುವುದಿಲ್ಲ. ಅಂಥ ಸಂದರ್ಭಗಳಲ್ಲಿ, ಬಡ್ಡಿಗೆ ಲಭ್ಯವಾಗದಿರುವ ಅಧಿಕಾರಿಗೆ ಅವನು ಲಭ್ಯವಿದ್ದರೆ 
ಮೇಲಿನ ಹುದ್ದೆಗೆ ಬಡ್ತಿ ನೀಡಬಹುದಾಗಿತ್ತೇ ಎಂಬುದರ ಬಗ್ಗೆ ಖಚಿತ ನಿರ್ಣಯವನ್ನು ತೆಗೆದುಕೊಳ್ಳತಕ್ಕದ್ದು, 
ರದ್ದುಗೊಳಿಸಲು ಸಕಾರಾತ್ಮಕ ನಿರ್ಣಯವಿದ್ದ ಹೊರತು ಆತನ ಕಿರಿಯನ ಮೇಲೆ ಆತನನ್ನು ಜ್ಯೇಷ್ಠತೆಯ 
ಸ್ಥಾನದಲ್ಲಿಡತಕ್ಕದ್ದು. 


1ಡಿ. ಬಿಟ್ಟುಬಿಡಲಾಗಿದೆ] ' 


1. ದಿನಾಂಕ 12ನೇ ಆಗಸ್ಟ್‌ 1976ರ ಅಧಿಸೂಚನೆ ಸಂ ಜಿಎಡಿ 4 ಎಸ್‌ಎಸ್‌ಆರ್‌ 76ರ ಮೂಲಕ ಬಿಟ್ಟುಬಿಡಲಾಗಿದೆ. 

3. ಅಧಿಕಾರಿಗಳು ಯಾವುದೇ ಸೇವೆ ಅಥವಾ ಹುದ್ದೆಯ ವರ್ಗಕ್ಕೆ ಬಡ್ತಿಯ ಮೂಲಕ ಹಾಗೂ ನೇರನೇಮಕಾತಿಯ 
ಮೂಲಕ ನೇಮಕವಾಗಿರುವಲ್ಲಿ ಅವರ ನೇಮಕಾತಿಯ ದಿನಾಂಕ ಒಂದೇ ಆಗಿದ್ದ ಸಂದರ್ಭದಲ್ಲಿ, ಬಡ್ತಿ ಪಡೆದ 
ಅಧಿಕಾರಿಗಳಿಗಿಂತ ನೇರವಾಗಿ ನೇಮಕಗೊಂಡ ಅಧಿಕಾರಿಗಳು ಆದ್ಯತೆಯನ್ನು ಪಡೆಯುತ್ತಾರೆ. 

14. ಹುದ್ದೆಯ ವರ್ಗ ಅಥವಾ ಕೇಡರಿಗೆ ಜ್ಯೇಷ್ಠತೆ ಹಾಗೂ ಅರ್ಹತೆಯ ಆಧಾರದ ಮೇಲೆ, ಒಂದೇ ಕಾಲದಲ್ಲಿ 
ಬಡ್ತಿಗಳನ್ನು ನೀಡಿದಾಗ, ಅವರ ನಡುವಣ ಜ್ಯೇಷ್ಠತೆಯನ್ನು.- 


(1) 


(il) 


(iii) 


ಯಾವುದೇ ಒಂದು ಕೇಡರ್‌ ಅಥವಾ ಹುದ್ದೆಯ ವರ್ಗದಿಂದ ಬಡ್ತಿಗಳನ್ನು ನೀಡಿದ್ದರೆ ಹುದ್ದೆಯ ಕೆಳಗಿನ 
ಶ್ರೇಣಿ ಅಥವಾ ವರ್ಗದ ನಡುವಣ ಅವರ ಜೇಷ್ಠತೆಯ ಮೂಲಕ; 
ಅದೇ ಶ್ರೇಣಿಯ ಹಲವು ಕೇಡರ್‌ಗಳಿಂದ ಅಥವಾ ಹಲವು ಹುದ್ದೆಗಳ ವರ್ಗದಿಂದ ಬಡ್ತಿಗಳನ್ನು 
ನೀಡಿರುವಲ್ಲಿ, ಆ ಶ್ರೇಣಿಗಳಲ್ಲಿನ ಸೇವಾ ಅವಧಿಯ ಮೂಲಕ; 
ಶ್ರೇಣಿಗಳು ಒಂದೇ ಆಗಿರದ ಹಲವು ಕೇಡರುಗಳು ಅಥವಾ ಹಲವು ಹುದ್ದೆಗಳ ವರ್ಗಗಳಿಂದ ಬಡ್ತಿಯನ್ನು 
ನೀಡಿದ್ದರೆ, ಯಾವ ಆದೇಶದ ಮೂಲಕ ಬಡ್ತಿ ನೀಡುವ ಪ್ರಾಧಿಕಾರವು ಅಭ್ಯರ್ಥಿಗಳನ್ನು 
ಕ್ರಮದಲ್ಲಿಡಲಾಗಿದೆಯೋ ಆ ಆದೇಶದ ಮೂಲಕ, ಸಮಾಲೋಚನೆಯು ಅವಶ್ಯವಿರುವಲ್ಲಿ, ಲೋಕಸೇವಾ 
ಆಯೋಗದೊಂದಿಗೆ ಸಮಾಲೋಚಿಸಿ, ಆ ಹಲವು ಕೇಡರುಗಳ ಅಥವಾ ಹುದ್ದೆಗಳ ವರ್ಗಗಳಿಂದ ಯಾವ 
ಆದೇಶದಲ್ಲಿ ಬಡ್ತಿಗಳನ್ನು ಮಾಡಬೇಕಾಗಿದೆಯೋ ಆ ಆದೇಶವನ್ನು ಪರಿಗಣನೆಗೆ ತೆಗೆದುಕೊ೦ಡು 

- ನಿರ್ಧರಿಸತಕ್ಕದ್ದು]. 


1. ಅಧಿಸೂಚನೆ ಸಂಖ್ಯೆ ಜಿಎಡಿ 140 ಎಸ್‌ಆರ್‌ಆರ್‌ 64, ದಿನಾಂಕ 15ನೇ ಫೆಬ್ರವರಿ 1968. 


೩೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೦, ೨೦೦೮ ಭಾಗ - ೪ಎ 





4ಎ... ಲೋಕಸೇವಾ ಆಯೋಗದೊಂದಿಗೆ ಸಮಾಲೋಚನೆ ಮಾಡುವುದು ಅವಶ್ಯವಿರುವಲ್ಲಿ ಅಂಥ 
ಸಮಾಲೋಚನೆಯನ್ನು ಮಾಡಿ, ಆಯ್ಕೆ ಮಾಡುವ ನೇಮಕಾತಿ ಪ್ರಾಧಿಕಾರವು, ಅಭ್ಯರ್ಥಿಗಳನ್ನು ಅರ್ಹತಾ ಕ್ರಮದಲ್ಲಿ 
ವ್ಯವಸ್ಥೆಗೊಳಿಸಿದೆಯೋ ಆ ಆದೇಶದ ಮೂಲಕ ಹಲವು ಕೇಡರುಗಳು ಅಥವಾ ಹುದ್ದೆಯ ವರ್ಗಗಳಿಂದ ಅಥವಾ ಅದೇ 
ಕೇಡರಿನಿಂದ ಅಥವಾ ಹುದ್ದೆಯ ವರ್ಗದಿಂದ ಅದೇ ಸಮಯದಲ್ಲಿ ಆಯ್ಕೆ ಮಾಡುವ ಮೂಲಕ ಹುದ್ದೆಯ ವರ್ಗಕ್ಕೆ ಅಥವಾ 
ಕೇಡರಿಗೆ ಬಡ್ತಿಯನ್ನು ನೀಡಿರುವಾಗ ಅವರ ನಡುವಣ ಜ್ಯೇಷ್ಠತೆಯನ್ನು ನಿರ್ಧರಿಸತಕ್ಕದ್ದು. 

[ವಿವರಣೆ.- ಈ ನಿಯಮದ ಉದ್ದೇಶಗಳಿಗಾಗಿ, "ಹಲವು ಕೇಡರುಗಳು ಅಥವಾ ಹುದ್ದೆಯ ವರ್ಗಗಳು" ಎಂಬುದು 
ಯಾವ ವಿವಿಧ ಶ್ರೇಣಿಗಳಿಂದ ಯಾವುದೇ ವಿಶೇಷ ನೇಮಕಾತಿ ನಿಯಮಗಳಿಗೆ ಅನುಸಾರವಾಗಿ ನಿರ್ದಿಷ್ಟಪಡಿಸಲಾದ 
ಯಾವುದೇ ಆದ್ಯತಾ ಆದೇಶದಲ್ಲಿ ನೇಮಕಾತಿಯನ್ನು ಮಾಡಲಾಗಿದೆಯೋ ಆ ಹಲವು ಶ್ರೇಣಿಗಳ ಹುದ್ದೆಗಳ ಕೇಡರುಗಳನ್ನು 
ಅಥವಾ ವರ್ಗಗಳನ್ನು ಒಳಗೊಳ್ಳುತ್ತದೆ ಎಂದು ಭಾವಿಸತಕ್ಕದ್ದು]' 

1. ಅಧಿಸೂಚನೆ ಸಂಖ್ಯೆ ಜಿಎಡಿ 97 ಎಸ್‌ಆರ್‌ಆರ್‌ 67, ದಿನಾ೦ಕ 26ನೇ ಸೆಪ್ಟೆಂಬರ್‌ 1967. 

5. (1) ಸೇವೆ ಅಥವಾ ಹುದ್ದೆಯ ವರ್ಗಕ್ಕೆ ನೇರ ನೇಮಕಗೊಂಡವರ ಜ್ಯೇಷ್ಠತೆಗೆ ಸಂಬಂಧಿಸಿದ ನಿರ್ಣಯವನ್ನು 
ನೇಮಕಾತಿ ಪ್ರಾಧಿಕಾರವು ಕೆಳಗೆ ಸೂಚಿಸಿದ ವಿಧಾನದಲ್ಲಿ ಅವರ ಮೊದಲ ನೇಮಕಾತಿಯ ಸಮಯದಲ್ಲಿ ಮಾಡತಕ್ಕದ್ದು:- 

(ಎ) ಸ್ಪರ್ಧಾತ್ಮಕ ಪರೀಕ್ಷೆಯ ಫಲಿತಾಂಶದ ಮೇಲೆ ನೇಮಕಾತಿಯನ್ನು ಮಾಡಿರುವಾಗ ಜ್ಯೇಷ್ಠತಾ ಕ್ರಮವು, 
ಅರ್ಹತಾ ಕ್ರಮದಲ್ಲಿರತಕ್ಕದ್ದು, ಅಥವಾ 

(ಬಿ) ನೇಮಕಾತಿಯನ್ನು ಆಯ್ಕೆಯ ಮೂಲಕ ಮಾಡಿರುವಾಗ ಲೋಕಸೇವಾ ಆಯೋಗದೊಂದಿಗೆ ಅಥವಾ ಆಯ್ಕೆ 
ಮಾಡುವ ಇತರ ಪ್ರಾಧಿಕಾರದೊಂದಿಗೆ ಸಮಾಲೋಚಿಸಿ, ನೇಮಕಾತಿ ಪ್ರಾಧಿಕಾರವು ಯಾವ ಆದೇಶದ ಮೂಲಕ 
ಅಭ್ಯರ್ಥಿಗಳನ್ನು ಅರ್ಹತಾ ಕ್ರಮದಲ್ಲಿ ಇಡಲಾಗಿದೆಯೋ ಆ ಆದೇಶದ ಮೂಲಕ ಅವರ ಜ್ಯೇಷ್ಠತಾ ಕ್ರಮವನ್ನು 
ನಿರ್ಧರಿಸತಕ್ಕದ್ದು. 

(ಸಿ) ಯಾವುದೇ ಹುದ್ದೆಯ ನೇಮಕಾತಿಗೆ ನಿಯಮಿಸಲಾದ ತರಬೇತಿಯ ವ್ಯಾಸಂಗ ಕ್ರಮವನ್ನು ಯಶಸ್ವಿಯಾಗಿ 
ಪೂರ್ಣಗೊಳಿಸಿದಾಗ ಅಂಥ ತರಬೇತಿಯ ನಂತರ ನೇಮಕಗೊಂಡವರ ಜ್ವೇಷ್ಟತೆಯನ್ನು- 

) ಅಂಥ ತರಬೇತಿಯ ಕೊನೆಯಲ್ಲಿ ನಡೆದ ಪರೀಕ್ಷೆಯಲ್ಲಿ ಅಥವಾ 
(1) ಅಂಥ ತರಬೇತಿಯ ಆಯ್ಕೆಯಲ್ಲಿ ಪರೀಕ್ಷೆಯನ್ನು ನಡೆಸದಿರುವಾಗ ಅರ್ಹತಾ ಕ್ರಮದ ಆಧಾರದ ಮೇಲೆ 
- ನಿರ್ಧರಿಸತಕ್ಕದ್ದು]. 

1. ದಿನಾಂಕ 15ನೇ ಮಾರ್ಚ್‌ 1961ರ ಅಧಿಸೂಚನೆ ಸಂಖ್ಯೆ ಜಿಎಡಿ 74 ಎಸ್‌ಆರ್‌ಆರ್‌ 60ರ ಮೂಲಕ ಸೇರಿಸಲಾಗಿದೆ. 

ಒಮ್ಮೆ ನಿರ್ಣಯವನ್ನು ತೆಗೆದುಕೊಂಡಾಗ ಅದೇ ಅಂತಿಮವಾಗಿರತಕ್ಕದ್ದು ಮತ್ತು ಪುನರೀಕ್ಷಣೆಗೆ ಅವಕಾಶವಿರತಕ್ಕದ್ದಲ್ಲ. 

(2) (0ನೇ ಉಪನಿಯಮದಲ್ಲಿ ಏನೇ ಒಳಗೊಂಡಿದ್ದರೂ, '[ಕರ್ನಾಟಕ ಸಿವಿಲ್‌ ಸೇವಾ (ಸಾಮಾನ್ಯ ನೇಮಕಾತಿ) 
ನಿಯಮಗಳು, 1977ರ 18ನೇ ನಿಯಮದ (0ನೇ ಉಪನಿಯಮ] ದಲ್ಲಿ ನಿರ್ದಿಷ್ಟಪಡಿಸಿದ ಅವಧಿಯ ನಂತರ ಹುದ್ದೆಯ 
ಪ್ರಭಾರವನ್ನು ಸ್ವೀಕರಿಸದಿರುವ ಅಭ್ಯರ್ಥಿಯ ಜ್ಯೇಷ್ಠತೆಯನ್ನು, ಅಂಥ ಹುದ್ದೆಯ ಪ್ರಭಾರವನ್ನು ಅವನು ವಹಿಸಿಕೊಂಡ 
ದಿನಾಂಕದಿಂದ ನಿರ್ಧರಿಸತಕ್ಕದ್ದು]. 

1. ದಿನಾಂಕ 1ನೇ ಅಕ್ಟೋಬರ್‌ 1971ರ ಅಧಿಸೂಚನೆ ಸಂಖ್ಯೆ ಜಿಎಡಿ 14 ಎಸ್‌ಆರ್‌ಆರ್‌ 70ಎ ಅಧಿಸೂಚನೆಯಡಿ ಹೊಸಕ್ರಮ ಸಂಖ್ಯೆಯನ್ನು 
ಕೊಡಲಾಗಿದೆ. 
2 ದಿನಾಂಕ 20-11-2005ರ ಅಧಿಸೂಚನೆ ಸಂಖ್ಯೆ ಜಿಎಡಿ 24 ಎಸ್‌ಎಸ್‌ಆರ್‌ 2004 

6. ಒಂದೇ ವೇತನ ಅಥವಾ ವೇತನ ಶ್ರೇಣಿ ಹೊಂದಿರುವ ಒಂದು ವರ್ಗ ಅಥವಾ ಸೇವೆಯ ಶ್ರೇಣಿಯಿಂದ 
ಇನ್ನೊಂದು ವರ್ಗಕ್ಕೆ ಅಥವಾ ಶ್ರೇಣಿಗೆ ಸಾರ್ವಜನಿಕ ಹಿತಾಸಕ್ತಿಯಿಂದ ವ್ಯಕ್ತಿಯನ್ನು ವರ್ಗಾವಣೆ ಮಾಡಿದ್ದನ್ನು ಜ್ವೇಷ್ಠತೆಯ 
ಉದ್ದೇಶಗಳಿಗಾಗಿ ತರುವಾಯದ ಮೊದಲ ನೇಮಕಾತಿಯೆಂದು ಪರಿಗಣಿಸತಕ್ಕದ್ದಲ್ಲ; ಹಾಗೂ ಹಾಗೆ ವರ್ಗಾವಣೆಯಾದ 
ವ್ಯಕ್ತಿಯ ಜ್ಯೇಷ್ಠತೆಯನ್ನು, ಯಾವ ವರ್ಗದಿಂದ ಅಥವಾ ಶ್ರೇಣಿಯಿಂದ ಆತನನ್ನು ವರ್ಗಾವಣೆ ಮಾಡಲಾಗಿದೆಯೋ ಆ ವರ್ಗಕ್ಕೆ 
ಅಥವಾ ಶ್ರೇಣಿಗೆ ಆತನ ಮೊದಲ ನೇಮಕಾತಿಗೆ ಸಂಬಂಧಿಸಿದಂತೆ ನಿರ್ಧರಿಸತಕ್ಕದ್ದು: 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೦, ೨೦೦೮ ೩೧೧ 





ಪರಂತು, ವರ್ಗಾವಣೆಯನ್ನು ಅಧಿಕಾರಿಯ ವಿನಂತಿಯ ಮೇರೆಗೆ ಮಾಡಿದ್ದಲ್ಲಿ, ಆತನು ವರ್ಗಾವಣೆಯಾದ ವರ್ಗ 
ಅಥವಾ ಶ್ರೇಣಿಯ ಜ್ಯೇಷ್ಠತಾ ಪಟ್ಟಿಯಲ್ಲಿ ಆತನನ್ನು, ವರ್ಗಾವಣೆಯ ದಿನಾಂಕದಂದು ಅಥವಾ ಮುಂಚೆ ಆ ಸೇವೆಯ ವರ್ಗ 
ಅಥವಾ ಶ್ರೇಣಿಯನ್ನು ಹೊಂದಿದ್ದ ಎಲ್ಲಾ ಅಧಿಕಾರಿಗಳ ಕೆಳಗೆ ಅವನನ್ನು ಇಡತಕ್ಕದ್ದು. 

ಮತ್ತೂ ಪರಂತು, ಸಾರ್ವಜನಿಕ ಹಿತಾಸಕ್ತಿಯಿಂದ ವರ್ಗಾವಣೆಯಾದ ವ್ಯಕ್ತಿಯ, ಹಾಗೂ ಯಾವ ವರ್ಗ ಅಥವಾ 
ಶ್ರೇಣಿಯಲ್ಲಿನ ಹುದ್ದೆಯನ್ನು ವಾಸ್ತವಿಕವಾಗಿ ಧಾರಣ ಮಾಡಿರುವ ವ್ಯಕ್ತಿಗಳ ಜ್ಯೇಷ್ಠತೆಯನ್ನು ಯಾವ ವರ್ಗ ಅಥವಾ 
ಶ್ರೇಣಿಯಿಂದ ಅವನನ್ನು ವರ್ಗಾವಣೆ ಮಾಡಲಾಗಿದೆಯೋ ಆ ವರ್ಗಕ್ಕೆ ಅಥವಾ ಶ್ರೇಣಿಗೆ ಅವನ ಮೊದಲ ನೇಮಕಾತಿಗೆ 
ಸಂಬಂಧಿಸಿದಂತೆ ಅಂಥ ವರ್ಗಾವಣೆಯ ದಿನಾಂಕದಂದು ನಿರ್ಧರಿಸತಕ್ಕದ್ದು] p 
1. ದಿನಾಂಕ 13ನೇ ಅಕ್ಟೋಬರ್‌ 1976ರ ರ ಅಧಿಸೂಚನೆ ಸಂಖ್ಯೆ ಜಿಎಡಿ 22 ಎಸ್‌ಎಸ್‌ಆರ್‌ ಮೂಲಕ ಸೇರಿಸಲಾಗಿದೆ. 

ವಿವರಣೆ.- ಮೇಲಿನ ಪರಂತುಕದ ಉದ್ದೇಶಕ್ಕಾಗಿ, ವಾಸ್ತವಿಕವಾಗಿ ಹುದ್ದೆಯನ್ನು ಧಾರಣ ಮಾಡಿರುವ ವ್ಯಕ್ತಿಗಳನ್ನು 
ಉನ್ನತ ವರ್ಗ ಅಥವಾ ಶ್ರೇಣಿಗೆ ತಾತ್ಕಾಲಿಕವಾಗಿ ಕಾರ್ಯನಿರ್ವಹಣೆ ಸಾಮರ್ಥ್ಯದಲ್ಲಿರಲಿ ಅಥವಾ ಮೂಲ ಸಾಮರ್ಥ್ಯದಲ್ಲಿರಲಿ 
ಅಂಥ ವರ್ಗಾವಣೆಯ ದಿನಾಂಕದ ಮುಂಚೆ ಬಡ್ತಿ ಪಡೆದ ವ್ಯಕ್ತಿಗಳೊಡನೆ ಸೇರಿಸತಕ್ಕದ್ದಲ್ಲ. 

6a. ರಕ್ಷಣಾ ಸೇವೆಗಳ ಅಖಿಲ ಭಾರತ ಸೇವೆ ಅಥವಾ ಕೇಂದ್ರದ ಸಿವಿಲ್‌ ಸೇವೆ ಅಥವಾ ಇತರ ಯಾವುದೇ 
ರಾಜ್ಯದ ಸಿವಿಲ್‌ ಸೇವೆಯ ಅಧಿಕಾರಿಯನ್ನು ರಾಜ್ಯದ ಸಿವಿಲ್‌ ಸೇವೆಗಳಲ್ಲಿನ ಯಾವುದೇ ಸಮಾನವಾದ ವರ್ಗ ಅಥವಾ 
ಶ್ರೇಣಿಯ ಸೇವೆಗೆ ಮಾಡಿದ ವರ್ಗಾವಣೆ ಅಥವಾ ನೇಮಕವನ್ನು ಜ್ಯೇಷ್ಠತೆಯ ಉದ್ದೇಶಕ್ಕಾಗಿ ಆ ವರ್ಗ ಅಥವಾ ಶ್ರೇಣಿಯ 
ಸೇವೆಗೆ ಮಾಡಿದ ಮೊದಲನೇ ನೇಮಕವೆಂದು ಪರಿಗಣಿಸತಕ್ಕದ್ದಲ್ಲ ಮತ್ತು ಹಾಗೆ ವರ್ಗಾವಣೆಯಾದ ಅಥವಾ ನೇಮಕವಾದ 
ಅಧಿಕಾರಿಯ ಜ್ಯೇಷ್ಠತೆಯನ್ನು ಅಂಥ ವರ್ಗಾವಣೆ ಅಥವಾ ನೇಮಕಕ್ಕೆ ಮುಂಚೆ ಅವನು ಸೇರಿದಂಥ ಸೇವೆ ಅಥವಾ ಸೇವೆಗಳ 
ವರ್ಗ ಅಥವಾ ಶ್ರೇಣಿಗೆ ಅವನ ಮೊದಲ ನೇಮಕಕ್ಕೆ ಸಂಬಂಧಿಸಿದಂತೆ ನಿರ್ಧರಿಸತಕ್ಕದ್ದು: 

ಪರಂತು, ಕಚೇರಿಯ ವಿನ೦ತಿಯ ಮೇರೆಗೆ ಅಂಥ ವರ್ಗಾವಣೆ ಅಥವಾ ನೇಮಕಾತಿಯನ್ನು ಮಾಡಿರುವಲ್ಲಿ, ಯಾವ 
ಸೇವೆಯ ವರ್ಗ ಅಥವಾ ಶ್ರೇಣಿಗೆ ಆತನನ್ನು ವರ್ಗಾವಣೆ ಮಾಡಲಾಯಿತೋ ಅಥವಾ ನೇಮಕ ಮಾಡಲಾಯಿತೋ ಆ 
ಸೇವೆಯ ವರ್ಗ ಅಥವಾ ಶ್ರೇಣಿಯ ಜ್ಯೇಷ್ಠತಾ ಪಟ್ಟಿಯಲ್ಲಿ ಅಂಥ ವರ್ಗಾವಣೆ ಅಥವಾ ನೇಮಕ ಮಾಡಿದ ದಿನಾಂಕಕ್ಕೆ 
ನಿಕಟಪೂರ್ವದ ಸೇವೆಯ ಆ ವರ್ಗದಲ್ಲಿರುವ ಅಥವಾ ಶ್ರೇಣಿಯಲ್ಲಿರುವ ವ್ಯಕ್ತಿಗಳ ಕೆಳಗೆ ಆತನನ್ನು ಇಡತಕ್ಕದ್ದು.] ' 

1. ದಿನಾಂಕ 13ನೇ ನವೆಂಬರ್‌ 1969ರ ಅಧಿಸೂಚನೆ ಸಂಖ್ಯೆ ಜಿಎಡಿ 12 ಎಸ್‌ಎಸ್‌ಆರ್‌ 69 

ಮತ್ತೂ ಪರಂತು, ಸಾರ್ವಜನಿಕ ಹಿತಾಸಕ್ತಿಯ ಕಾರಣದಿಂದಾಗಿ ವರ್ಗಾವಣೆಯಾದ ವ್ಯಕ್ತಿಯ ಹಾಗೂ ಯಾವ 
ವರ್ಗ ಅಥವಾ ಶ್ರೇಣಿಗೆ ಅವನನ್ನು ವರ್ಗಾಯಿಸಲಾಗಿದೆಯೋ ಆ ವರ್ಗ ಅಥವಾ ಶ್ರೇಣಿಯಲ್ಲಿ ವಾಸ್ತವಿಕವಾಗಿ ಹುದ್ದೆಯನ್ನು 
ಧಾರಣ ಮಾಡಿರುವ ವ್ಯಕ್ತಿಗಳ ಜ್ಯೇಷ್ಠತೆಯನ್ನು ಆತನನ್ನು ಯಾವ ವರ್ಗದಿಂದ ಅಥವಾ ಶ್ರೇಣಿಯಿಂದ ವರ್ಗಾವಣೆ 
ಮಾಡಲಾಗಿತ್ತೋ ಆ ವರ್ಗಕ್ಕೆ ಅಥವಾ ಶ್ರೇಣಿಗೆ ಅವನ ಮೊದಲ ನೇಮಕಾತಿಗೆ ಸಂಬಂಧಿಸಿದಂತೆ ಅಂಥ ವರ್ಗಾವಣೆಯ 
ದಿನಾಂಕದಂದು ನಿರ್ಧರಿಸತಕ್ಕದ್ದು. 

1. ದಿನಾಂಕ 13ನೇ ಅಕ್ಟೊಬರ್‌ 1976ರ ಅಧಿಸೂಚನೆ ಸಂಖ್ಯೆ ಜಿಎಡಿ 22 ಎಸ್‌ಎಸ್‌ಆರ್‌ 73ರ ಮೂಲಕ ಸೇರಿಸಲಾಗಿದೆ, 
ವಿವರಣೆ.- ಮೇಲಿನ ಪರಂತುಕದ ಉದ್ದೇಶಕ್ಕಾಗಿ ವಾಸ್ತವಿಕವಾಗಿ ಹುದ್ದೆಯನ್ನು ಧಾರಣ ಮಾಡಿರುವ ವ್ಯಕ್ತಿಗಳನ್ನು 
ಮೇಲಿನ ವರ್ಗಕ್ಕೆ ಅಥವಾ ಶ್ರೇಣಿಗೆ ಸ್ಥಾನಾಪನ್ನ ಸಾಮರ್ಥ್ಯದಲ್ಲಿರಲಿ ಅಥವಾ ಮೂಲ ಸಾಮರ್ಥ್ಯದಲ್ಲಿರಲಿ, ಅಂಥ 
ವರ್ಗಾವಣೆಯ ದಿನಾಂಕಕ್ಕೆ ಮುನ್ನ ಬಡ್ತಿ ಹೊಂದಿದ ವ್ಯಕ್ತಿಗಳೊಡನೆ ಸೇರಿಸತಕ್ಕದ್ದಲ್ಲ?" 

17. ಬಿಟ್ಟುಬಿಡಲಾಗಿದೆ] ' 

1 ದಿನಾಂಕ 12ನೇ ಡಿಸೆಂಬರ್‌ 1973 ಅಧಿಸೂಚನೆ ಸಂಖ್ಯೆ ಜಿಎಡಿ 28 ಎಸ್‌ಎಸ್‌ಆರ್‌ 69ರ ಮೂಲಕ ಬಿಟ್ಟುಬಿಡಲಾಗಿದೆ, 

[7-ಎ (1) ಈ ನಿಯಮಗಳ ಉಪಬಂಧಗಳಿಗೊಳಪಟ್ಟು, ಜ್ಯೇಷ್ಠತೆಯ ಜಿಲ್ಲಾವಾರು ಕೇಡರುಗಳಲ್ಲಿ ಸೇರಿಸಲಾದ 
ಹುದ್ದೆಗಳನ್ನು ರಾಜ್ಯವಾರು ಕೇಡರಿನಲ್ಲಿ ಸೇರಿಸಲಾಗುತ್ತಿರುವ ಪರಿಣಾಮವಾಗಿ, ರಾಜ್ಯವಾರು ಜ್ಯೇಷ್ಠತಾ ಪಟ್ಟಿಯಲ್ಲಿ 
ಸೇರಿಸಬೇಕಾದ ವ್ಯಕ್ತಿಗಳ ನಡುವಿನ ಜ್ಯೇಷ್ಠತೆಯನ್ನು ಅಂಥ ಕೇಡರಿಗೆ ಆತನ ನೇಮಕಾತಿಯ ದಿನಾಂಕದಿಂದ ಜಿಲ್ಲಾವಾರು 
ಕೇಡರಿನಲ್ಲಿ ಆ ನೌಕರನ ನಿರಂತರ ಒಟ್ಟು ಸೇವಾವಧಿಯ ಮೂಲಕ ನಿರ್ಧರಿಸತಕ್ಕದ್ದು: 

ಪರಂತು. ಇಬ್ಬರು ಅಥವಾ ಹೆಚ್ಚಿನ ವ್ಯಕ್ತಿಗಳು ಒಂದೇ ದಿನಾಂಕದಂದು ಜಿಲ್ಲಾವಾರು ಕೇಡರುಗಳಿಗೆ 
ನೇಮಕಗೊಂಡಿದ್ದಲ್ಲಿ ಮತ್ತು ಅಂಥ ಕೇಡರಿನಲ್ಲಿನ ಅವರ ಒಟ್ಟು ನಿರಂತರ ಸೇವಾ ಅವಧಿಯು ಸಮಾನವಾಗಿದ್ದಲ್ಲಿ, ಆಗ ಅಂಥ 
ವ್ಯಕ್ತಿಗಳ ನಡುವಿನ ಜ್ಯೇಷ್ಠತೆಯನ್ನು ರಾಜ್ಯವಾರು ಪಟ್ಟಯನ್ನು ತಯಾರಿಸಲು ಸಕ್ಷಮವಾದ ಪ್ರಾಧಿಕಾರವು ನಿರ್ಧರಿಸತಕ್ಕದ್ದು. 


೩೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಮಾರ್ಚ್‌ ೨೦, ೨೦೦೮ ಭಾಗ - ೪ಎ 





(1) ಕೆಳ ಕೇಡರಿನಿಂದ ಅಂಥ ವ್ಯಕ್ತಿಗಳಿಗೆ ಬಡ್ತಿ ನೀಡಿರುವಲ್ಲಿ ಯಾವ ಕೇಡರಿನಿಂದ ಅವರಿಗೆ ಬಡ್ತಿ 
ನೀಡಲಾಯಿತೋ ಆ ಕೆಳ-ಕೇಡರಿನಲ್ಲಿನ ಹುದ್ದೆಯಲ್ಲಿ ಅವರ ಒಟ್ಟು ನಿರಂತರ ಸೇವಾ ಅವಧಿಯ 
ಆಧಾರದ ಮೇಲೆ 
- ನಿರ್ಧರಿಸತಕ್ಕದ್ದು. 

(ii) ಅಂಥ ವ್ಯಕ್ತಿಗಳು ಜಿಲ್ಲಾವಾರು ಕೇಡರಿಗೆ ನೇರವಾಗಿ ನೇಮಕಗೊಂಡಿರುವಲ್ಲಿ, ಅವರ ನಡುವಣ 
ವಯಸ್ಸಿನ ಆಧಾರದ ಮೇಲೆ ವಯಸ್ಸಿನಲ್ಲಿ ಹಿರಿಯನಾದವನನ್ನು ಚಿಕ್ಕ ವಯಸ್ಸಿನವನಿಗಿಂತ 
ಜ್ಯೇಷ್ಠನೆಂದು ಪರಿಗಣಿಸಲಾಗುವುದು. 

(2) (1ನೇ ಉಪ-ನಿಯಮದ ಉಪಬಂಧಗಳು.- 

(i) ವಿಭಾಗೀಯವಾರು ಕೇಡರುಗಳಲ್ಲಿ ಸೇರಿಸಿದ ಹುದ್ದೆಗಳನ್ನು ರಾಜ್ಯವಾರು ಕೇಡರಿನಲ್ಲಿ ಸೇರಿಸಿದ 
ತತ್ಪರಿಣಾಮವಾಗಿ, ರಾಜ್ಯವಾರು ಪಟ್ಟಿಯನ್ನು ತಯಾರಿಸಿರುವಲ್ಲಿ, ಸದರಿ ಉಪನಿಯಮದಲ್ಲಿ 
ಜಿಲ್ಲಾವಾರು ಕೇಡರುಗಳು'' ಎ೦ಬ ಪದಗಳಿಗೆ ಬದಲಾಗಿ "ವಿಭಾಗವಾರು ಕೇಡರುಗಳು" ಎಂಬ 
ಪದಗಳನ್ನು ಸೇರಿಸಲಾಗಿದ್ದರೆ ಹೇಗೋ ಹಾಗೆ; 

(ii) ಜಿಲ್ಲಾವಾರು ಕೇಡರುಗಳಲ್ಲಿ ಸೇರಿಸಿದ ಹುದ್ದೆಗಳನ್ನು ವಿಭಾಗೀಯವಾರು ಕೇಡರಿನಲ್ಲಿ ಸೇರಿಸಿದ 
ತತ್ಪರಿಣಾಮವಾಗಿ ವಿಭಾಗೀಯವಾರು ಪಟ್ಟಿಯನ್ನು ಸಿದ್ಧಪಡಿಸಿರುವಲ್ಲಿ ಸದರಿ ಉಪನಿಯಮದಲ್ಲಿ 
"ರಾಜ್ಯವಾರು ಕೇಡರುಗಳು" ಎಂಬ ಪದಗಳ ಬದಲಾಗಿ '"ವಿಭಾಗೀಯವಾರು ಕೇಡರುಗಳು" ಎಂಬ 
ಪದಗಳನ್ನು ಸೇರಿಸಲಾಗಿದ್ದರೆ ಹೇಗೋ ಹಾಗೆ 

— ಜ್ಯೇಷ್ಠತೆಯನ್ನು ನಿರ್ಧರಿಸಲು ಯಥೋಚಿತ ವ್ಯತ್ಯಾಸಗಳೊಂದಿಗೆ ಅನ್ವಯವಾಗತಕ್ಕದ್ದು] ಕ 
1. ದಿನಾಂಕ 16ನೇ ಜೂನ್‌ 1969ರ ಅಧಿಸೂಚನೆ ಸಂಖ್ಯೆ ಜಿಎಡಿ 26 ಎಸ್‌ಆರ್‌ಆರ್‌ 69. 

8. ಮೇಲಿನ ಯಾವುವೇ ವಿಧಾನಗಳ ಮೂಲಕ ನಿರ್ಧರಿಸಲಾಗದಿರುವ ಪ್ರಕರಣಗಳನ್ನು ಲೋಕಸೇವಾ 
ಆಯೋಗದೊಡನೆ ಸಮಾಲೋಚಿಸಿ, ನೇಮಕಾತಿ ಪ್ರಾಧಿಕಾರವು ನಿರ್ಧರಿಸಬಹುದಾದಂಥ ರೀತಿಯಲ್ಲಿ ನಿರ್ಣಯಿಸತಕ್ಕದ್ದು. 

9. ಈ ನಿಯಮಗಳು, ರಾಜ್ಯ ಪುನರ್‌ರಚನಾ ಅಧಿನಿಯಮ, 1956ರ, 115ನೇ ಪ್ರಕರಣದ ಅನುಸಾರವಾಗಿ ಕರ್ನಾಟಕ 
ರಾಜ್ಯ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಸೇವೆ ಸಲ್ಲಿಸಲು ಹಂಚಿಕೆ ಮಾಡಲಾದ ಅಥವಾ ಹಂಚಿಕೆ ಮಾಡಲಾಗಿದೆಯೆಂದು 
ಭಾವಿಸಲಾದ ವ್ಯಕ್ತಿಗಳ ಪ್ರಾರಂಭಿಕ ಜ್ಯೇಷ್ಠತೆಯ ನಿರ್ಧರಣೆಗೆ ಈ ರಾಜ್ಯದಲ್ಲಿ ಅನ್ವಯವಾಗತಕ್ಕದ್ದಲ್ಲ. ಅಂಥ ವ್ಯಕ್ತಿಗಳ 
ಜ್ಯೇಷ್ಠತೆಯು, ಸದರಿ ಪ್ರಕರಣದ ಮತ್ತು ಅದಕ್ಕನುಸಾರವಾಗಿ ಹೊರಡಿಸಲಾದ ಆದೇಶಗಳ ಉಪಬಂಧಗಳಿಗನುಸಾರವಾಗಿ 
ನಿರ್ಧರಿಸಲಾದಂತೆ ಇರತಕ್ಕದ್ದು. 

10. ಈ ನಿಯಮಗಳ ಉಪಬಂಧಗಳಿಗನುಸಾರವಾಗಿ ಜ್ಯೇಷ್ಠತಾ ಕ್ರಮದಲ್ಲಿ ಸಿದ್ಧಪಡಿಸಲಾದ ಸದರಿ ಕೇಡರಿನ 
ಅಥವಾ ಹುದ್ದೆಗಳ ವರ್ಗದಲ್ಲಿರುವ ಎಲ್ಲಾ ಅಧಿಕಾರಿಗಳ ಹೆಸರುಗಳನ್ನು ಒಳಗೊಂಡ ಪ್ರತಿಯೊಂದು ಸೇವಾ ಕೇಡರಿನ ಅಥವಾ 
ಹುದ್ದೆಗಳ ವರ್ಗದ ಜ್ಯೇಷ್ಠತಾ ಪಟ್ಟಿಯನ್ನು ಪ್ರತಿ ವರ್ಷ ತಯಾರಿಸತಕ್ಕದ್ದು. ಜ್ಯೇಷ್ಠತಾ ಪಟ್ಟಿಯನ್ನು ಸಂಬಂಧಪಟ್ಟ ನೇಮಕಾತಿ 
ಪ್ರಾಧಿಕಾರವು ತಯಾರಿಸತಕ್ಕದ್ದು: 

ಪರಂತು, ಸರ್ಕಾರವು ಯಾವುದೇ ಸೇವೆಯ ಯಾವುದೇ ಕೇಡರಿನ ಅಥವಾ ಹುದ್ದೆಗಳ ವರ್ಗದ ಜ್ಯೇಷ್ಠತಾ 
ಪಟ್ಟಿಯನ್ನು ಸಹಾ ತಯಾರಿಸಬಹುದು.]' 

1. ಅಧಿಸೂಚನೆ ಸಂ. ಡಿಪಿಎಆರ್‌ 14, ಎಸ್‌ಎಸ್‌ಆರ್‌ 2006, ದಿನಾಂಕ 18.08.2006ರ ಮೂಲಕ ಪ್ರತಿಯೋಜಿಸಲಾಗಿದೆ. 

The above translation of the Karnataka Government Servant's (Seniority Rules, 1957 shall be 

authoritative text in the Kannada Language under section 5A of the Karnataka Official Langauage Act, 


1963 
Governor of Karnataka 


ಭಾರತ ಸರ್ಕಾರದ ರಾಷ್ಟ್ರಪತಿಯವರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಜಿ.ಕೆ. ಬೋರೇಗೌಡ 
ಪಿ.ಆರ್‌. 80 ಸರ್ಕಾರದ ಕಾರ್ಯದರ್ಶಿ, 
ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಇಲಾಖೆ 


